ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


716 

ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
20.12.2021 

ಮಾನ್ಯ ವಸತಿ ಮತ್ತು 
ಮೂಲಸೌಲಭ್ಯ ಅಭಿವೃದ್ಧಿ 
ಸಚಿವರು 


ಪ್ರಶ್ನೆ 


ಉತ್ತರ 


೨ | ಪೈಪ್‌ಲೈನ್‌ ಮೂಲಕ ಮನೆ ಮನೆಗಳಿಗೆ ಅಡುಗೆ 


ಅನಿಲ ಪೂರೈಕೆ ಮಾಡಲು ಸರ್ಕಾರವು 
ರಾಜ್ಯದಲ್ಲಿ ಎಷ್ಟು ಸಂಸ್ಥೆಗಳಿಗೆ ಅನುಮತಿ 
ನೀಡಿದೆ; ಪ್ರಸ್ತುತ ಎಷ್ಟು ಸಂಸ್ಥೆಗಳು ಪೈಪ್‌ಲೈನ್‌ 
ಮೂಲಕ ಮನೆ ಮನೆಗಳಿಗೆ ಅಡುಗೆ ಅನಿಲ 
ಪೂರೈಕೆ ಮಾಡುತ್ತಿವೆ; 


Petroleum and Natural Gas Regulatory | 
Board, Gol ರವರು ಕರ್ನಾಟಕ ರಾಜ್ಯದ 28 
ಜಿಲ್ಲೆಗಳಲ್ಲಿ ಪೈಪ್‌ಲೈನ್‌ ಮೂಲಕ ಅಡುಗೆ 
ಅನಿಲ ಸರಬರಾಜು ಮಾಡಲು 8 ಸಂಸ್ಥೆಗಳಿಗೆ 
ಅನುಮತಿ ನೀಡಿರುತ್ತದೆ. ಸದರಿ ಸಂಸ್ಥೆಗಳ 
ವಿವರ ಮತ್ತು ಸರಬರಾಜು ಮಾಡಲು 
ಸಂಸ್ಥೆಗಳಿಗೆ ವಿಗಧಿಪಡಿಸಲಾದ ಜಿಲ್ಲೆಗಳ 
ವಿವರ ಅನುಬಂಧದಲ್ಲಿ ನೀಡಲಾಗಿದೆ. 


—- 


ಮನೆಗಳಿಗೆ ಪೈಪ್‌ ಲೈನ್‌ ಮೂಲಕ ಗ್ಯಾಸ್‌ 
ಕನೆಕ್ಷನ್‌ ನೀಡಲು ಎಷ್ಟು ಮೊತ್ತವನ್ನು 
ಸಂಸ್ಥಗಳು ಪಡೆಯುತ್ತಿವೆ: ಸರ್ಕಾರವು ಒಂದು 
ಮನೆಗೆ ಸಂಪರ್ಕ ನೀಡಲು ನಿಗಧಿಪಡಿಸಿದ 
ಗರಿಷ್ಠ ಮೊತ್ತ ಎಷ್ಟು: 


he 


Petroleum and Natural Gas Regulatory 
Board, Go| ರವರ ಅಧಿಸೂಚನೆ ದಿ:30.09.2020 
ರ ಪ್ರಕಾರ ಸಂಸ್ಥೆಗಳು ಒಂದು ಂಗಗcion 
nen Normal meter - ಗರಿಷ್ಠ ರೂ.6000 
ಗಳನ್ನು ಹಾಗೂ Smaಗ ಖಗ - ಗರಿಷ್ಠ 


ಸಂಕೀರ್ಣಗಳಿಗೆ ಪೈಪ್‌ ಲೈನ್‌ ಮೂಲಕ ಗ್ಯಾಸ್‌ 
ಸ೦ಪರ್ಕ ನೀಡಲು ಸರ್ಕಾರವು ನಿಗಧಿಪಡಿಸಿದ 
ಠೇವಣಿ ಮೊತ್ತ ಗರಿಷ್ಠ ಮೊತ್ತ ಎಷ್ಟು: 
ಪ್ರತಿಯೊಂದು ಕೆ.ಜಿ ಗ್ಯಾಸ್ಗೆ ನಿಗಧಿಪಡಿಸಿದ 
ಮೊತ್ತವೆಷ್ಟು: 


ರೂ೨ಂ00 ಗಳನ್ನು ಪಡೆಯಬೇಕೆಂದು 
ನಿಗಧಿಪಡಿಸಿದೆ. 
ಸಂಸ್ಥೆಗಳು ಪಡೆಯುತ್ತಿರುವ ಮೊತ್ತದ 
[ _ | ವಿವರಗಳು ಅನುಬಂಧಲ್ಲಿ ನೀಡಲಾಗಿದೆ. 
ಇ | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಗೆ [ಬೃಹತ್‌ ಬೆಂಗಳೂರು ಮಹಾನಗರ ವ್ಯಾಪ್ರಿಗೆ 
ವ್ಯಾಪ್ತಿಯಲ್ಲಿ ಬಹು ಮಹಡಿ ವಸತಿ! ಮೆ. ಗೇಲ್‌ ಗ್ಯಾಸ್‌ ಲಿಮಿಟೆಡ್‌ ರವರಿಗೆ ಅನಿಲ 


ಸರಬರಾಜು ಮಾಡಲು ನಿಗಧಿಯಾಗಿದ್ದು 
ಸದರಿ ಸಂಸ್ಥೆಯು ಪಡೆಯುತ್ತಿರುವ ಠೇವಣಿ 
| ಮೊತ್ತಗಳ ವಿವರ ಅನುಬಂಧಲ್ಲಿ ನೀಡಲಾಗಿದೆ. 


ಪ್ರತಿಯೊಂದು ಕೆ.ಜಿ ಗ್ಯಾಸ್ಗೆ (PG) x 1.164 
Standard Cubic Meter (SCM) of Natural 
Gas (PNG) 

1 SCM Natural Gas = ರೂ.39.00 


_ 11.164 SCM Natural Gas = ರೂ.45.40 


ಸಂಖ್ಯೆ: ಐಡಿಡಿ 127 ಐಟೆಎಸ್‌ 2021 


(ಟಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಶ್ರೀ ಎನ್‌ ರವಿಕುಮಾರ್‌, ಮಾನ್ಯ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ತು, (ವಿಧಾನ ಸಭೆಯಿಂದ ಭಾ ಇವರ ಚುಕ್ಕೆ ಗುರುತಿಲ್ಲದ ಪಶ್ನೆ 
A | ಸಂಖ್ಯೆ 7116ರ ಅನುಬಂಧ 

"'ಅರ್ಜಿ/ 
ಸೊಂದಣಿ 
ಶುಲ್ಕ(ರೂ.ಗ 
ಳಲ್ಲಿ) 


ಮರುಪಾವತಿಸಬಹುದಾದ ಗ್ಯಾಸ್‌ ಬಳಕೆ 
RE) 
key ಸಂಸ್ಥೆಯ ಹೆಸರು NE ಬಡ್ಡಿ ರಹಿತ ಠೇವಣಿ ಮೊತ್ತ [ಭದ್ರತ ಮೊತ್ತ. 
j ಕ 4 (ರೂ.ಗಳಲ್ಲಿ) (ರೂ.ಗಳಲ್ಲಿ) 


ಒಟ್ಟು ಮೊತ್ತ 


500 
4,000| (ಮರುಪಾವತಿಸಬಹು 
ದಾದ ಮೊತ್ತ) 


Installment scheme: 


500 
ರೂ.5/- ಪ್ರತಿ ದಿನ 1000 ಸ 
§ (ಮರುಪಾವತಿಸಬಹು 0 5,500 
ದಿನಗಳಿಗೆ - ರೂ.5000 ದಾದ ಮೊತ) 
0 ಬೆಂಗಳೂರು ಗ್ರಾಮಾಂತರ, 
1 ಗೇಲ್‌ ಗ್ಯಾಸ್‌ ಲಿಮಿಟೆಡ್‌ ಬೆಂಗಳೂರು ನಗರ ಮತ್ತು | x We & 
ದಕ್ಷಿಣ ಕನ್ನಡ 
ರೂ.1/- ಪತಿ ದಿನ 500 + ರೂ.1/- ಪ್ರತಿ ದಿನ 
$ “ಲು ೫ . 
(Non-refundable till the date (Won ratundakle Bl the 
of disconnection + applicable 3 dete ol gkconneetioh # 
Ny PP (ಮರುಪಾವತಿಸಬಹು O|applicable taxes in bi- 
- taxes in bi-monthly gas 
( ್ಲ ದಾದ ಮೊಡ) monthly gas 
consumption bills on prorate w i 
pall consumption bills on 


prorate basis) 


ಮೆಘಾ ಇಂಜಿನಿಯರಿಂಗ್‌ 
ಪ etd Uo ತುಮಕೂರು ಮತ್ತು ಬೆಳಗಾವಿ 


ಮರುಪಾವತಿಸಬಹುದಾದ ಗ್ಯಾಸ್‌ ಬಳಕೆ EK 

ಎಣಿ | 

ಕ್ರಮ |ಂಸ್ನೆಯ ಹೆಸರು ue ನ ರಹಿತ ಠೇವಣಿ ಮೊತ್ತ [ಭದ್ರತ ಮೊತ್ತ id ಒಟ್ಟು ಮೊತ್ತ , & 
1 (ರೂ.ಗಳಲ್ಲಿ) (ರೂ.ಗಳಲ್ಲಿ) ಛ ಪಿ) i 


ಮ 
ಸಂ. 
ಜಿಎಸ್‌ಟಿ 


ಸೇರಿ 


250+ ಜಿಎಸ್‌ಟಿ 6,250 + ಜಿಎಸ್‌ಟಿ 


| 
} 
j 500 
ಭಾರತ್‌ ಗ್ಯಾಸ್‌ ರಿಸೋರ್ಸಸ್‌ ಬಳ್ಳಾರಿ, ಗೆದಗ ಮತ್ತು (10 ಕಂತುಗಳಲ್ಲಿ 
ಲಿ. ಬೀದರ್‌ ಮರುಪಾವತಿಸಬಹುದಾದ ಮೊತ್ತ 
i ರೂ.5000) 
100 
(Non-refundable In bymonthly 
billing cycle till customer using 
connection) 


1100+ 100(rental till the 
customer usage) 


[ಕ್ರಮ 
ರ. 


ಮಹಾರಾಷ್ಟ್ರ ನ್ಯಾಚುರಲ್‌ 


ಗ್ಯಾಸ್‌ ಲಿ. 


ಸಂಸ್ನೆಯ ಹೆಸರು 


ನಿಗಧಿಪಡಿಸಿರುವ 


ಜಿಲ್ಲೆಗಳು 


ರಾಮನಗರ 


ಕೋಲಾರ, ಬಾಗಲಕೋಟೆ, 
ಕೊಪ್ಪಳ, ರಾಯಚೂರು, 
ಚಿಕ್ಕಮಗಳೂರು, ಹಾಸನ, 
ಕೊಡಗು, ಕಲಬುರಗಿ, 
ವಿಜಯಪುರ, ಮೈಸೂರು, 
ಮಂಡ್ಯ, ಚಾಮರಾಜನಗರ, 
ಉತ್ತರ ಕನ್ನಡ, ಹಾವೇರಿ 
ಮತು ಶಿವಮೊಗ 


ಮರುಪಾವತಿಸಬಹುದಾದ ಗ್ಯಾಸ್‌ ಬಳಕೆ 
ಬಡ್ಡಿ ರಹಿತ ಠೇವಣಿ ಮೊತ್ತ ಭದ್ರತ ಮೊತ್ತ 


ಅಜರ್ಜಿ/ 
ನೊಂದಣಿ 


ಒಟ್ಟು ಮೊತ 
ಶುಲ್ಮ್ಕ(ರೂ.ಗೆ| W A 
(ರೂ.ಗಳಲ್ಲಿ) ಳಲ್ಲಿ) 
500 
5,000! (ಮರುಪಾವತಿಸಬಹು 500 6,000 
ದಾದ ಮೊತು) 
750 
6,000| (ಮರುಪಾವತಿಸಬಹು 6750 
ದಾದ ಮೊತ್ತ) 
Mus 


(ಕಲಾವತಿ ಎಸ್‌.ಎನ್‌.) 
ಸರ್ಕಾರದ ಅಧಿೀೀನ ಕಾರ್ಯದರ್ಶಿ-1, 
ಮೂಲಸೌಲಭ್ಯ ಅಭಿವೃದ್ಧಿ ಬಂದರು ಮತ್ತು . 
ಒಳನಾಡು ಜಲಸಾರಿಗೆ ಇಲಾಖೆ 


